ಕರ್ನಾಟಕ 


ದ. 


ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸುವವರು... 


ಉತ್ತರಿಸುವ ದಿನಾಂಕ 


016 (1005) 


ಶ್ರೀ ಬಿ.ಜಿ.ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ 'ಸಚೆವರು 


21.09.2021 


ತ್ರೆ 
ವ 


(WL 


ಉತ್ತರ 


ಕಲಬುರಗಿ ಜಿಲ್ಲೆ, ಚಿತ್ತಾಪುರ ತಾಲ್ಲೂಕು, 
ಮೊಗ್ಗ ಗ್ರಾಮದಲ್ಲಿ ಮೆ.ಜೆ.ಎಸ್‌. ಡಬ್ಬೂ 
ಸಿಮೆಂಟ್‌ ವಿಮಿಟೆಡ್‌ ಇವರು ಸುಣ್ಣದಕಲ್ಲು 
ಗಣಿಗಾರಿಕೆ ಹಾಗೂ' ಸಿಮೆಂಟ್‌ ಕಾರ್ಬಾನೆ 
ನಿರ್ಮಿಸಲು 5 .ವರ್ಷಗಳ ಹಿಂದೆ ಸದರಿ 
ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲಿನ ರೈತರ 
ಜಮೀನನ್ನು “ಖರೀದಿಸಲು ಮುಂದಾಗಿರುವುದು 
ಸರ್ಕಾರದ "ಗಮನಕ್ಕೆ ಬಂದಿದೆಯೇ; : 


ದಿನಾಂಕೆ 06.09.2012 ರಂದು ನಡೆದ 29ನೇ ರಾಜ್ಯ ಉನ್ನತ 
ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿ ಸಭೆಯಲ್ಲಿ 4.30 ಎಂಟಿಪಿಎ 
ಸಾಮರ್ಥ್ಯದ ಸಿಮೆಂಟ್‌ ಕಾರ್ಪಾನೆಯನ್ನು ಸ್ಥಾಪಿಸಲು 
ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲ್ಲೂಕು ಮೊಗ್ಗ ಗ್ರಾಮದಲ್ಲಿ 
ಮೆ:ಜೆ.ಎಸ್‌.ಡಬ್ಬ್ಯೂ ಸಿಮೆಂಟ್‌ ಲಿಮಿಟೆಡ್‌ ; ಸಂಸ್ಥೆಗೆ 
ಅನುಮೋದನೆ ನೀಡಲಾಗಿದ್ದು, ಯೋಜನೆಗಾಗಿ, 171 ಎಕರೆ 
ಜಮೀನನ್ನು ರೈತರ ಒಪ್ಪಿಗೆಯೊಂದಿಗೆ ಕೆ.ಐ.ಎ.ಡಿ.ಬಿ.ಯಿಂದ 
ವಶಪಡಿಸಿ ಕಂಪನಿಗೆ ಹ್ರನಂತರಿಸಳು ಅನುಮೋದನೆ 
ನೀಡಲಾಗಿರುತದೆ. 


ಸದರಿ ಕಂಪನಿಯವರು ಇದುವರೆವಿಗೂ 
ಕಾರಾನೆ .ಸ್ಲಾಪಿಸಲು ಮುಂದಾಗದಿರಲು 


ಕಂಪನಿಯಿಂದ ಲಭ್ಯವಿರುವ ಮಾಹಿತಿ ಪ್ರಕಾರ ಗಣಿ ಗುತ್ತಿಗೆಯ 
ಸಂಬಂಧ ಮಾನ್ಯ ಉಚ್ಚ ನ್ಯಾಯಾಲಯದ ತೀರ್ಪಿಗಾಗಿ 


ಕಾರಣವೇನು; (ಸಂಕ್ಷಿಪ್ತ ವಿವರ. ನೀಡುವುದು) 


ಕಾಯುತ್ತಿರುವುದಾಗಿ ತ೪ಸಿರುತ್ತಾರೆ.. 


2 


ರಾಜ್ಯದಲ್ಲಿ ಕೈಗಾರಿಕೆಗಳನ್ನು ನಿರ್ಮಿಸಲು 
ಉದ್ದಿಮೆದಾರರು ಮುಂದೆ ಬಂದಲ್ಲಿ, 
ಸರ್ಕಾರದಿಂದ 


ಸಿಗುವ ಸೌಲಭ್ಯಗಳಾವುವು? 
(ಸಂಪೂರ್ಣ ವಿವರ ನೀಡುವುದು) ' 


ರಾಜ್ಯದಲ್ಲಿ ಸಮಗ್ರ ಕೈಗಾರಿಕಾಭಿವೃದ್ಧಿಗೆ ನೂತನ ಕೈಗಾರಿಕಾ 
ನೀತಿ 2020- -25ನ್ನು ದಿನಾಂಕ 13.08.2020. ರಿಂದ ಜಾರಿಗೆ 
ತರಲಾಗಿದೆ. ಸದರಿ ನೀತಿಯಡಿ : ರಾಜ್ಯದಲ್ಲಿ ಬಂಡವಾಳ 
ಹೂಡುವ ಕೈಗಾರಿಕೆಗಳಿಗೆ ಈ ಕೆಳಕಂಡ ಪ್ರೋತ್ಸಾಹ ಮತ್ತು 
sR ನೀಡಲು ಅವಕಾಶ ಕಲ್ಪಿಸಿದೆ. 
[:' ಮುದ್ರಾಂಕ ಶುಲ್ಕ ವಿನಾಯಿತಿ ಮತ್ತು ಸೋಂ 
ಶುಲ್ಕ ರಿಯಾಯಿತಿ. 
2. ಭೂ ಪರಿವರ್ತನಾ ಶುಲ್ವ ಮರುಪಾವತಿ. 
3. ವಹಿವಾಟಿನ ಮೇಲೆ ಬಂಡವಾಳ 
ಸಹಾಯಧನ. ; 
4. ಇಟಿಪಿ ಘಟಕ ಸಹಾಯಧನ. 
5. ಅಂಕರ್‌ ಫ ಘಟಕ' ಸಹಾಯಧನ. 


ಹೂಡಿಕೆ 


6. -ಎಂಎಸ್‌ಎಂ೦ಇಗಳಿಗೆ ವಿದ್ಯುತ್‌ಚ್ಛಕ್ತಿ ತೆರಿಗೆ ವಿನಾಯಿತಿ 


ಸಿಐ 276 ಎಸ್‌ಪಿಐ:2021 


A A 4] f 
pe -6್‌ಾಣ) 


'ಬೈಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


